ಕರ್ನಾಟಕ ವಿಧಾನ ಪರಿಷತ್ತು 


ಗುತ್ತಿಗೆ ಹೊಣೆ 
ಯಾವುದು; 
ಕಾಮಮಿತಿಯೇನು; 


ಹೊತ್ತಿರುವ ಕಂಪನಿ 
ನಿರ್ಧಿಷ್ಟಪಡಿಸಿರುವ 


1 ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 2 
2 ಸದಸ್ಯರ ಹೆಸರು ಶ್ರೀ ಯು.ಬಿ. ವೆಂಕಟೇಶ್‌ (ನಾಮ 
ನಿರ್ದೇಶನ ಹೊಂದಿದವರು) 
ಉತ್ತರಿಸುವ ದಿನಾಂಕ 16-09-2021 
ಉತ್ತರಿಸುವವರು ಲ ಮುಖ್ಯಮಂತ್ರಿಗಳು 
ಪ್ರೆ ಉತ್ಪರೆ 
ಬೆಂಗಳೊರು ನಗರದ ಚೆನ್ನಮ್ಮನಕರ 
| ಅಚ್ಚುಕಟ್ಟು ಪ್ರದೇಶದಲ್ಲಿ ಹಳೆಯ 
|ಶಾಳ್ರೇಷನ್‌ ಕಟ್ಟಡವನ್ನು ಕೆಡವಿ ಸ 
ನೂತನ ಕಟ್ಟಡವನ್ನು ನಿರ್ಮಾಣ 
ಮಾಡುತ್ತಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; 
ಬಂದಿದ್ದ ಸ ಕಟ್ಟಡ | `ಜನ್ನಮ್ಮೆನ್‌ರೆ" ಇಡ್ತಾ” 'ಪಡ್‌ಕದಕ್ಲರನ ಪಾಡ 
ಕಾಮಗಾರಿಯ ಅಂದಾಜು ಮೌಲ್ಯವೆಷ್ಟು ಕಾರ್ಪೋರೇಷನ್‌ ಕಟ್ಟಡವನ್ನು ಕೆಡವಿ ನೂತನವಾಗಿ | 


ಅಂದಾಜು ಮೊತ್ತ ರೂ.1500.00 ಲಕ್ಷಗಳಲ್ಲಿ ಕ್ಷೀಡಾ ಸಂಕೀರ್ಣ 
ನಿರ್ಮಾಣ ಹಾಗೂ ಆಟದ ಮೈದಾನ ಅಭಿವೃದ್ಧಿ ಪಡಿಸಲು 


ಉದ್ದೇಶಿಸಿದ್ದು, ಪ್ಯಾಕೇಜ್‌-6ರ ಸದರಿ ಕಾಮಗಾರಿಗಾಗಿ 
ಗುತ್ತಿಗೆಯನ್ನು ಶ್ರೀ. ಭುವನೇಶ್ವರಿ ಕನ್ಸ್‌ಬಕ್ಷನ್‌, ಬಿಎಸ್‌ಕೆ. 1ನೇ ಹಂತ 
2ನೇ ಬ್ಲಾಕ್‌, ಬೆಂಗಳೂರುರವರಿಗೆ ಕಾರ್ಯಾದೇಶ 


ನೀಡಲಾಗಿರುತ್ತದೆ. ಸದರಿ ಕಾಮಗಾರಿಯನ್ನು ಪೂರ್ಣಗೊಳಿಸಲು 
ನಿಗಧಿಪಡಿಸಿರುವ ಕಾಲಮಿತಿ 12 ತಿಂಗಳುಗಳು ಆಗಿರುತ್ತದೆ. 


ಮುಂದುವರೆದು, "ಅಂದಾಜು ಮೊತ್ತ ರೂ.1500.00' 
ಲಕ್ಷಗಳಲ್ಲಿ ರೂ.300.00 ಲಕ್ಷಗಳಿಗೆ ಎಸ್‌ಎಸ್‌ಎಂ ಶಾಲೆ ಎದುರು 
ವಿವಿದೋದ್ದೇಶ ಕಛೇರಿ ಕಟ್ಟಡಗಳನ್ನು ನಿರ್ಮಿಸಲು ಉದ್ದೇಶಿಸಿದ್ದು, 
ಪ್ಯಾಕೇಜ್‌-4ರ ಸದರಿ ಕಾಮಗಾರಿಗಾಗಿ ಗುತ್ತಿಗೆಯನ್ನು 


ಶ್ರೀ ಪೋಲವಾರ್‌ ಗೋಪಾಲ್‌ ಕೃಷ್ಣ ನ್ಯೂ ಬಿಇಎಲ್‌ ರಸ್ತೆ, 
| ಆರ್‌.ಎಂ.ವಿ. 2ನೇ ಹಂತ, ಬೆಂಗಳೂರು ರವರಿಗೆ ಕಾರ್ಯಾದೇಶ 


ನೀಡಲಾಗಿರುತ್ತದೆ. ಈ " ಕಾಮಗಾರಿಯನ್ನು ಪೂರ್ಣಗೊಳಿಸಲು 


ನಿಗಧಿಪಡಿಸಿರುವ ಕಾಲಮಿತಿ 12 ತಿಂಗಳುಗಳು ಆಗಿರುತ್ತದೆ. 


»2/- 


ಪನ್‌ ಇವಗಾರ ಹಾವ ಹಂತರಕದೆ 
(ವಿವರವನ್ನು ಒದಗಿಸುವುದು) 


ಪ್ರಸುತ ಪ್ಯಾಕೇಜ್‌-6 ರಲ್ಲಿರುವ ವಿವಿಡೋದ್ದೇಶ ಕಛೇರಿ 
ಕಟ್ಟಡಗಳ ಪಾಯದ' “ಫಾಮಗಾರಿಯು ಪೂರ್ಣಗೊಂಡಿದ್ದು, ಫ್ಲಿಂತ್‌ 
ಹಂತದ ಕಾಮಗಾರಿಯು ಪ್ರಗತಿಯಲ್ಲಿರುತ್ತದೆ. ಮುಂದುವರೆದು, 
ಪ್ಯಾಕೇಜ್‌ 4 ರಲ್ಲಿರುವ ಕ್ರೀಡಾ ಸಂಕೀರ್ಣ ಹಾಗೂ ಆಟದ 
ಮೈದಾನ ಅಭಿವೃದ್ಧಿ ಪಡಿಸುವ ಕಾಮಗಾರಿಯಲ್ಲಿ ತಳಪಾಯದ 
ಕಾಮಗಾರಿಯು ಪ್ರಗತಿಯಲ್ಲಿರುತ್ತದೆ. 


' ಸಂಖ್ಯೆ: ನಅಇ 230 ಎಂಎನ್‌ವೈ 2021 (ಅ) . 


Wu. 
(ಬಸವರಾಜ ಬೊಮ್ಮಾಯಿ) 
ಮುಖ್ಯಮಂತ್ರಿ 


